ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1517 (1890) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 


ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ಉತ್ತರಿಸುವ ಸಜಿವರು: 


ವಿಷಯ: ಮವಿವಿಧಯೋಜನೆಗಳ ಬಗ್ಗೆ 


(ಅ) ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯು 
ಅನುಷ್ಠ್ಮಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳಾವುವು; ಇಲ್ಲಿಯವರೆಗೆ ಎಷ್ಟು ಜನ 
ಫಲಾನುಭವಿಗಳಿಗೆ ವಿವಿಧ ರೀತಿಯ ಯೋಜನಾ ಸೌಲಭ್ಯ ಶಿಕಣವನ್ನು ನೀಡಲಾಗಿದೆ; 
(ಜಿಲ್ಲಾವಾರು ವಿವರಗಳನ್ನು ನೀಡುವುದು) 


(ಆ) ಸದರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಮಂಜೂರಾದ ಮತ್ತು ವೆಚ್ಚವಾದ 
ಅನುದಾನವೆಷ್ಟು; (ಕಳೆದ ಮೂರು ವರ್ಷಗಳ ವಿವರ ನೀಡುವುದು) 


(ಇ) ನಿರುದ್ಯೋಗಿಗಳು ಕನಿಷ್ಠ ಶಿಕ್ಷಣವನ್ನು ಪಡೆದವರು, ವಿಶೇಷತಾ: ಕೌಶಲ್ಯಾಧಾರಿತ ಶಿಕ್ಷಣ 
ತರಬೇತಿಯನ್ನು ಪಡೆಯಲಿಚ್ಚಿಸುವ ಮಹಿಳೆಯರು ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿನ 
ಆಸಕರನ್ನು ಒಳಪಡಿಸಿಕೂಂಡು ಸರ್ವರೂ ಯಾವುದಾದರೂ ಒಂದು ವೃತ್ತಿ ಕೌಶಲ್ಯವನ್ನು 
ಪಡೆದು ಜೀವನ ನಡೆಸಲು ಶಕರಾಗಿಸುವಲ್ಲಿ ಇಲಾಖೆಯ ಕ್ರಿಯಾ ಯೋಜನೆಗಳಾವುವು; 
ಮಂಡ್ಯ ಜಿಲ್ಲೆಯಲ್ಲಿ ಯೋಜನಾನುಷ್ಠಾನದ ಪ್ರಗತಿಯ ಪ್ರಮಾಣದ ವಿವರಗಳೇನು? 
(ತಾಲ್ಲೂಕುವಾರು ವಿವರ ನೀಡುವುದು) 


